ಕರ್ನಾಟಕ ವಿಧಾನ ಪರಿಷತ್‌ 


ಪುಕ್ಕ ಸರುತನ ಪಾಷ 


917 


ಮಾನ್ಯ ಸದಸ್ಯರ ಹೆಸರು 


ಶ್ರೀ ಯು.ಬಿ ವೆಂಕಟೇಶ್‌ 
(ನಾಮ ನಿರ್ದೇಶನ ಹೊಂದಿದವರು 


`ಉತ್ತರಿಸಚೀಕಾದೆ ದಿನಾಂಕ 


20-09-2021 


ಉತ್ತರಿಸಬೇಕಾದ ಸಚಿವರು 


ಆರೋಗ್ಯ & ಕಟುಂಬ ಕಲ್ಯಾಣ ಹಾಗೂ; 
ವೈದ್ಯಕೀಯ ಶಿಕ್ಷಣ ಸಚಿವರು. 


ಪ್ರದೇಶಗಳಲ್ಲಿ" ಹೆಚ್ಚಿನ ಆಸ್ಪತ್ರೆಗಳು/ 
ಆರೈಕೆ ಕೇಂದ್ರಗಳನ್ನು. ಆರಂಭಿಸುವ 


ಸ . ಪಶ್ನೆ ಉತ್ತರ 
) : | ರಾಜ್ಯದಲ್ಲಿ ಕೋವಿಡ್‌ 9 ಪರಣ 
ಮತ್ತು ` ಅದರ ಸಂಬಂಧಿತ 
ಸಮಸಿ ೈಗಳ ದೃಷ್ಟಿಯಿಂದ ರಾಜ್ಯದ 
ನಗರ ಮತು ಗ್ರಾಮೀಣ 

೨ Me ಇದೆ. 


ಕುರಿತು ಸರ್ಕಾರಕ್ಕೆ ಯೋಜನೆ 

ಇದೆಯೇ; 

ಯೋಚನೆ `ಇದ್ದಲ್ಲ್‌ ಇದಕ್ಕಾಗಿ ಸುಧಾರಣಾ ಕಮಗಳ ವಿವರ : 
ಜಿಲ್ಲಾವಾರು ಒದಗಿಸಿದ ಹಣ! 


ಮತ್ತು ಇತರೆ ಸುಧಾರೆಣಾ ಕ್ರಮಗಳ 
ವಿವರಗಳೇನು9 


ಕೋವಿಡ್‌-19ರ ಪಾರಂಭದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 

ಇಲಾಖೆಯಡಿಯಲ್ಲಿ 587 ಆಕ್ಷಿಜನ್‌ ಬೆಡ್‌ಗಳು, 32 ವೆಂಟಿಲೇಟರ್‌ ಸಹಿತ 

ಐ.ಸಿ.ಯು ಬೆಡ್‌ಗಳು ಲಭ್ಯವಿದ್ದು, ತದನಂತರ ಹಂತ ಹಂತವಾಗಿ ಮೂಲ 

ಸೌಕರ್ಯ, ಲ್ಯಾಬ್‌ ಟೆಸ್ಟಿಂಗ್‌ ಸಾಮರ್ಥ್ಯ, ಆಕ್ಷಿಜನ್‌ ಸಿಲಿಂಡರ್‌ಗಳ ಲಭ್ಯತೆ, 

ಆಕ್ಷಿಜನ್‌ ಕಾನ್ತಂಟ್ರೇಟರ್‌ಗಳನ್ನು ಹಾಗೂ ಉಪಕರಣಗಳನ್ನು ಮತ್ತು 

ಹೆಚ್ಚುವರಿ ಮಾನವ : ಸಂಪನ್ಮೂಲ - ವ್ಯವಸ್ಥೆಯನ್ನು ಕಲ್ಪಿಸಿ ಸರ್ಕಾರಿ 
ಆಸ್ಪತೆಗಳಲ್ಲಿನ ಸೌಲಭ್ಯವನ್ನು ಮೇಲ್ಪರ್ಜೆಗೇರಿಸಲಾಗಿದೆ" 


ಆರೋಗ್ಯ & ಕುಟುಂಬ ಕಲ್ಯಾಣ ' ಇಲಾಖೆಯಡಿ ಬರುವ ಆಸ್ಪತ್ರೆಗಳಲ್ಲಿ 
 ಪಸ್ತುತ ಒಟ್ಟು 3L61l ಹಾಸಿಗೆಗಳ ಸಾಮರ್ಥ್ಯ ಲಭ್ಯವಿದ್ದು, ಇದರ ಪೈಕಿ. 
| 12,177 ಸಾಮಾನ್ಯ ಹಾಸಿಗೆಗಳು, 17,101 ಅಕ್ಷಿಜನೇಟೆಡ್‌ ಹಾಸಿಗೆಗಳು 
ಹಾಗೂ 2,333 ಐಸಿಯು ಹಾಸಿಗೆಗಳು (1,792 ಪೆಂಟಿಲೇಟಿಡ್‌ ಹಾಸಿಗೆಗಳ 
ಸಹಿತ) ಇರುತ್ತವೆ (ದಿನಾಂಕ:01.09.2021 ರಂತೆ). 


ಇದರೊಂದಿಗೆ ರಾಜ್ಯದಲ್ಲಿ ಕೋವಿಡ್‌ ಸೋಂಕು ಹೆಚ್ಚು ಇದ್ದ ಸಂದರ್ಭದಲ್ಲಿ 
ಸರ್ಕಾರಿ ವೈದ್ಯಕೀಯ "ಕಾಲೇಜುಗಳ, ಖಾಸಗಿ ವೈದ್ಯಕೀಯ ಕಾಲೇಜುಗಳ, 
ಖಾಸಗಿ ಅತ್ತತೆಗಳ (ಶೇಕಡ 50ರಷ್ಟು) ಹಾಸಿಗೆಗಳನ್ನು ಕೋವಿಡ್‌-19 
ನಿಯಂತ್ರಣಕ್ಕಾಗಿ ಬಳಸಿಕೊಳ್ಳಲಾಗಿರುತ್ತದೆ. 


ಸಂಭಾವಿತ ಕೋವಿಡ್‌-19 3ನೇ ಅಲೆಯ ನಿರ್ಮ ಹಣೆಗಾಗಿ ಈ ಕೆಳಕಂಡ 
ಮಗಳನ್ನು ಕೈಗೊಳ್ಳಲಾಗಿದೆ. 


ಎ ಜಿಲ್ಲಾ ಹಾಗೂ ತಾಲ್ಲೂಕು ಆಸ್ಪತ್ರೆಗಳಲ್ಲಿ ಹೆಚ್ಚುವರಿಯಾಗಿ 8300 
ಹಾಸಿಗೆಗಳಿಗೆ ಮೆಡಿಕಲ್‌ಗ್ಯಾಸ್‌ ಪೈಪ್‌ಲೈನ್‌ ಒದಗಿಸುವುದು. 


x 


19 ಜಿಲ್ಲಾಸತೆಗಳಲ್ಲಿ 'ಹೆಚ್ಚುವರಿಯಾಗಿ 25 ಐಸಿಯು/ಹೆಚ್‌.ಡಿ.ಯು 
ವಾರ್ಡ್‌ಗಳನ್ನು ಹಾಗೂ 146 ತಾಲ್ಲೂಕು” ಆಸ್ಪತ್ರೆಗಳಲ್ಲಿ 
ಹೆಚ್ಚುವರಿಯಾಗಿ 19 ಐಸಿಯು/ಹೆಚ್‌.ಡಿ.ಯು ವಾರ್ಡ್‌ಗಳನ್ನು 
ಸ್ಥಾಪಿಸುವುದು. 

ಇತತ ಕನಿಷ್ಟ 1000 ಎಲ್‌.ಪಿ.ವಿಂ ಸಾಮರ್ಥ್ಯದ ಆಕ್ಷಿಜನ್‌ 
ಜನರೇಷ, ಪ್ಲಾಂಟ್‌ ಹಾಗೂ 390 ರಿಂದ 500 ಎಲ್‌.ಪಿ.ಎಂ | 
ಸಾಮರ್ಥ್ಯದ ಆಕ್ಸಿಜನ್‌ ಜನರೇಷನ್‌ ಪ್ಲಾಂಟ್‌ಗಳನ್ನು ತಾಲ್ಲೂಕು 
ಅಸ್ಪತ್ರೆಗೆ ಒದಗಿಸುವುದು. 
ಜಿಲ್ಲಾಸತ್ರೆಗಳಿಗೆ ಹೆಚ್ಚುವರಿಯಾಗಿ 13 ಕಿಲೋ ಲೀಟರ್‌ ಸಾಮರ್ಥ್ಯದ 
ಲಿಕ್ಕಿಡ್‌ಆಕ್ಸಿಜನ್‌ ಪ್ಲಾಂಟ್‌ಗಳನ್ನು ಮತ್ತು ತಾಲ್ಲೂಕು ಅಸತೆಗಳಗೆ 6 
ಕಿಲೋ ' ಲೀಟರ್‌ ಸಾಮರ್ಥ್ಯದ ಲಿಕ್ಷಿಡ್‌ಆಕ್ಷಿಜನ್‌ ಷ್ಲಾಂಟ್‌ಗಳನ್ನು |' 
ಒದಗಿಸುವುದು. 
ಹೆಚ್ಚುವರಿ ಹಾಸಿಗೆ”' ಸಾಮರ್ಥ್ಯಕ್ಕೆ ಅನುಗುಣವಾಗಿ 
ಯಂತ್ರೋಪಕರಣಗಳು. ಹಾಗೂ ಮಾನವ ಸಂಪನ್ಮೂಲ 
ಒದಗಿಸುವುದು. | ' 
ಕೋವಿಡ್‌-11 3ನೇ ಅಲೆಯ ನಿರ್ವಹಣೆಗಾಗಿ ಸಿವಿಲ್‌ 
ಕಾಮಗಾರಿಗಳು ಹಾಗೂ ಉಪಕರಣಗಳ 'ಖರೀದಿ ಸೇರಿದಂತೆ ಒಟ್ಟು 
ರೂ.876.00 ಕೋಟಿಗಳಿಗೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ 
ಪಡೆಯಲಾಗಿದೆ. 


ಇಲಾಖೆಯಲ್ಲಿ ಖಾಲಿಯಿರುವ ಸಾಮಾನ್ಯ ಕರ್ತವ್ಯ ವೈದ್ಯಾ ೈಧಿಕಾರಿ/ತಜ್ಞ ವೈದ್ಯರ 
ಹುದ್ದೆಯನ್ನು 2020-21ನೇ ಸಾಲಿನ ವಿಶೇಷ ನೇರ ನೇಮಕಾತಿ. ಸಮಿತಿ ' 
ಮೂಲಕ ಈ ಕೆಳಕಂಡಂತೆ ಭರ್ತಿ ಮಾಡಲಾಗಿದೆ. 


2020-21ನೇ ಸಾಲಿನ ವಿಶೇಷ ನೇರನೇಮಕಾತಿಯಡಿಯಲ್ಲಿ 1,048 
ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿಗಳು ಹಾಗೂ 692 ತಜ್ಞ 


ವೈದ್ಯರುಗಳ ನೇಮಕಾತಿ ಆದೇಶ ಹೊರಡಿಸಿದ್ದು, ಅದರ ಪೈಕಿ 832 


ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿಗಳು - ಹಾಗೂ ' 335 ತಜ್ಞ 
ವೈದ್ಯರುಗಳು ಕರ್ತವ್ಯಕ್ಕೆ 'ವರದಿ ಮಾಡಿಕೊಂಡಿರುತ್ತಾರೆ. ಉಳಿದ ಖಾಲಿ 
ಹುದ್ದೆಗಳಿಗೆ ಹೆಚ್ಚುವರಿ "ಆಯ್ತ ಪಟ್ಟಿಯನ್ನು ಹೊರಔಿಸಲಾಗಿರುತ್ತದೆ. 
2021ನೇ ಸಾಲಿನಲ್ಲಿ ಎಂ.ಬಿ.ಬಿ.ಎಸ್‌ ಫೆದವಿ ಪೂರೈಸಿದ 2,050 ವೈದ್ಯ 
ಅಭ್ಯರ್ಥಿಗಳನ್ನು 01 ವರ್ಷದ ಕಡ್ಡಾಯ ಸೇವೆಗಾಗಿ ಸಳ 
ನಿಯುಕ್ತಿಗೊಳಿಸಲಾಗಿದ್ದು ಈ ಪೈಕಿ 1731 ವೈದ್ಯರು ಕರ್ತವ್ಯಕ್ಕೆ 
ಹಾಜರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. 


. ಸೇವಾನಿರತ ಸ್ನಾತಕೋತ್ತರ (RGUHS/DNB/CPS/MPH) 


ವ್ಯಾಸಂಗ ಪೂರೈಸಿ ಬರುವ ತಜ್ಞ ವೈದ್ಯರನ್ನು ಖಾಲಿಯಿರುವ 


"ಹುದ್ದೆಗಳಿಗೆ ನೇಮಿಸಲಾಗುವುದು. 


* ' ಎಂ.ಬಿ.ಬಿ.ಎಸ್‌ ಪದವಿ ಪೂರೈಸಿದ ಮತ್ತು ಸ್ನಾತಕೋತ್ತರ: ಪದವಿ 
ಪೂರೈಸಿದ ವೈದ್ಯ ಅಭ್ಯರ್ಥಿಗಳನ್ನು | ವರ್ಷದ ' ಕಡ್ಡಾಯ ಸರ್ಕಾರಿ 
ಸೇವೆಗೆ ನೇಮಿಸುವ ಮೂಲಕ ವೈದ್ಯರ ಹೊರತೆಯನ್ನು ನೀಗಿಸಲು 
ಕಮ ಕೈಗೊಳ್ಳಲಾಗುವುದು. ಃ 

" ಇದಲ್ಲದೇ. ಒಟ್ಟಾರೆ ಕೋವಿಡ್‌-19 ನಿರ್ವಹಣೆಗಾಗಿ ಹೊರಗುತ್ತಿಗೆ 
ಅಡಿಯಲ್ಲಿ 4,961 ಮಂದಿ ಅಧಿಕಾರಿ / ಸಿಬ್ಬಂದಿ .ಯವರು 
ತಾತ್ಕಾಲಿಕವಾಗಿ ನೇಮಿಸಿ ಕಾರ್ಯನಿರ್ವಹಿಸುತ್ತಿರುತ್ತಾರೆ. 


. ಆಕುಕ 140 ಎಸ್‌ಎಂಎಂ 2021 


ಫರಾ 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕ್ಷಣ ಸಚಿವರು ' 


